ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಕಬ್ಬು ಬೆಳೆಯುವ ರೈತರ ಕಬ್ಬಿಗೆ ವಿಭಿನ್ನ ಬೆಲೆ ನೀಡುವ ಕುರಿತು 


ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) :- 
850 (956) ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ರೈತರು ಬೆಳೆದ ಕಬ್ಬಿನ ಬೆಳೆಯನ್ನು ನುರಿಯಲು ಎಷ್ಟು ಸಕ್ಕರೆ ಕಾರ್ಬಾನೆಗಳಿವೆ ; 
(ಜಿಲ್ಲಾವಾರು ವಿವರ ನೀಡುವುದು) 


(ಆ) ಬೆಳಗಾವಿ ಜಿಲ್ಲೆಯಲ್ಲಿ ರೈತರು ಬೆಳೆದ ಕಬ್ಬಿಗೆ ವಿವಿಧ ಕಾರ್ಬಾನೆಗಳು ವಿಭಿನ್ನ ರೀತಿಯಲ್ಲಿ ಬೆಲೆ 
ನೀಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ ಸರ್ಕಾರದ ನಿಲುವೇನು; 


(ಇ) ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ರೈತರು ಬೆಳೆದ ಕಬ್ಬಿಗೆ ಏಕರೂಪ ಬೆಲೆ ನಿಗಧಿಪಡಿಸಲು ಸರ್ಕಾರದ 
ಕಶ್ರಮವೇನು; (ವಿವರ ನೀಡುವುದು) 


(ಈ) ಕಬ್ಬಿನ ಕಾರಾನೆಗಳು ತ್ಯಾಜ್ಯ ವಸ್ತುಗಳು ಸಮರ್ಪಕ ವಿಲೇವಾರಿಗೆ ಸರ್ಕಾರ ರಾಜ್ಯದ ಬಾಯು 
ಮಾಲಿನ್ಯ ಇಲಾಖೆ/ಸಂಸ್ಥೆಗಳ ಮತ್ತು ಸರ್ಕಾರೇತರ ಪರಿಸರ ವಾದಿಗಳ ಸಂಸ್ಥೆಗಳ ಪ್ರತಿನಿಧಿಗಳನ್ನು 
ಒಳಗೊಂಡಂತೆ ಸಮನ್ನಯ ಸಮಿತಿ ರಚಿಸಿ ಕಾರ್ಬಾನೆಗಳಿ೦ದ ಮಾಲಿನ್ಯ ತಡೆಗೆ ಕಮ ವಹಿಸಲು ಸರ್ಕಾರ 
ಚಿ೦ತಿಸಿದೆಯೇ ? (ವಿವರ ನೀಡುವುದು) 


